ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾ೦ಕ: 17-03-2021 ಪ್ರಶ್ನೆ ಸಂಖ್ಯೆ: 1267(1271) 


ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀ ಆರ್‌.ಬಿ. ತಿಮ್ಮಾಪುರ (ವಿಧಾನಸಭೆಯಿಂದ ಚುನಾಯಿತರಾದವರು) 


ಉತ್ತರ ನೀಡಬೇಕಾದ ದಿನಾಂಕ: 17-03-2021 
ಉತರಿಸುವ ಸಚಿವರು: ಮುಜರಾಯಿ ಹಾಗೂ ಹಿಂದುಳಿದ ವರ್ಗಗಳ ಕಲ್ಮಾಣ ಸಚಿವರು 
ವಿಷಯ: ಸರ್ಕಾರದ ಮೀಸಲಾತಿ ಬಗೆಗಿನ ನಿಲುವು ಕುರಿತು 


(ಅ) ವಿವಿಧ ಜಾತಿ ಜನಾಂಗದವರಿಗೆ ಮೀಸಲಾತಿ ನೀಡುವ ವಿಚಾರದಲ್ಲಿ ಸರ್ಕಾರದ 
ನಿಲುವೇನು; 


(ಆ) ಯಾವ ಯಾವ ಜಾತಿ/ಸಮುದಾಯಗಳು ಮೀಸಲಾತಿಗಾಗಿ ಸರ್ಕಾರವನ್ನು ಒತ್ತಾಯಿಸಿವೆ; 


(ಇ) ವಿವಿಧ ಜನಾಂಗದವರಿಗೆ ಮೀಸಲಾತಿ ಒದಗಿಸುವುದರಿಂದ ಮೀಸಲಾತಿ ಆಶಯಕ್ಕೆ 
ಧಕ್ಕೆಯಾಗುವುದಿಲ್ಲವೇ? 


